ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ 805 
2 ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ 
3. ಉತ್ತರಿಸಬೇಕಾದ ದಿನಾಂಕ 11.03.2020 
4. ಉತರಿಸುವವರು ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು 
ಹಾಗೂ ಸಣ್ಣ ನೀರಾವರಿ ಸಚಿವರು. 
ಕ್ರಸಂ. ಪ್ರಶ್ನೆ ಉತ್ತರ 
ಅ 1]ಬೀದರ್‌ ಜಿಲ್ಲಾಧಿಕಾರಿಗಳು ಹೌದು 


ದಿನಾಂಕ:15.02.2020ರಂದು 
ನೋಟೀಸ್‌ ಹೊರಡಿಸಿ, 
ಜಿಲ್ಲೆಯಾದ್ಯಂತ ಹೊಸ 
ಕೊಳವೆಬಾವಿ ತೋಡುವುದನ್ನು 
ನಿಷೇದಿಸಿದ್ದು, ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಅವರು ಯಾವ 
ಆಧಾರದ ಮೇಲೆ 
ನಿಷೇಧಿಸಲಾಗಿದೆ; 


ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆ ವಿನಿಮಯನ ಹಾಗೂ 
ನಿಯಂತ್ರಣ ಅಧಿನಿಯಮ 2011 ಮತ್ತು ನಿಯಮಾವಳಿ 2012 ರಲ್ಲಿ ರಾಜ್ಯದಲ್ಲಿ 
ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಸೆಕ್ಷನ್‌ 10 (2) 
ರಲ್ಲಿ ಈ ಕೆಳಕಂಡಂತೆ ಉಲ್ಲೇಖಿಸಿದೆ. 
“ ಪ್ರಾಧಿಕಾರವು, ಈ ಅಧಿನಿಯಮದ ಉದ್ದೇಶಕ್ಕಾಗಿ ಅದರಲ್ಲಿ 
ನಿರ್ದಿಷ್ಠಪಡಿಸಿದಂಥ ದಿನಾಂಕದಿಂದ ಜಾರಿಗೆ ಬರುವಂತೆ ಅಧಿಸೂಚಿತ 
ಪ್ರದೇಶವೆಂದು ಘೋಷಿಸಲು ಸರ್ಕಾರಕ್ಕೆ ಸಲಹೆ ನೀಡತಕ್ಕದ್ದು”. 


ಹಾಗೂ ಸೆಕ್ಷನ್‌ 11 ರಲ್ಲಿ 


“ಅಧಿಸೂಚಿತ ಪ್ರದೇಶದಲ್ಲಿ ಬಾವಿಯನ್ನು ಕೊರೆಯಲು ಅಥವಾ ತೋಡಲು 
ಇಚ್ಛಿಸಿದಲ್ಲಿ, ಆತನು ಈ ಉದ್ದೇಶಕ್ಕಾಗಿ ಅನುಮತಿಯನ್ನು ಕೋರಿ 
ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಪ್ರಾಧಿಕಾರದಿಂದ 
ಅನುಮತಿಯನ್ನು ಪಡೆದ ಹೊರತು ಹಾಗೆ ಕೊರೆಯುವುದಕ್ಕೆ ಅಥವಾ 
ತೋಡುವಕ್ಕೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗೆ ತೊಡಗತಕ್ಕದಲ್ಲ”. 


ಕರ್ನಾಟಕ ಅಂತರ್ಜಲ ಪ್ರಾಧಿಕಾರವು ಕರ್ನಾಟಕ ಅಂತರ್ಜಲ ಅಧಿನಿಯಮ 
2011 ರಡಿ ಅಂತರ್ಜಲ ಅತಿ ಬಳಕೆ ಪ್ರದೇಶಗಳೆಂದು ಬೀದರ್‌ ಜಿಲ್ಲಾ 
ವ್ಯಾಪ್ತಿಯಲ್ಲಿ ಯಾವುದೇ ತಾಲ್ಲೂಕುಗಳನ್ನು ಅಧಿಸೂಚಿಸಿರುವುದಿಲ್ಲ. ಕಳೆದ 10 
ರ್ಷಗಳ ಬೀದರ್‌ ಜಿಲ್ಲೆಯ ಅಂತರ್ಜಲ ಸ್ಥಿರಮಟ್ಟದ ಮಾಹಿತಿಯು ಈ 
ಕೆಳಕಂಡಂತಿದೆ: 


(ಮೀಟರ್‌ಗಳಲ್ಲಿ) 
2010-20199 

3 ಜಿಲ್ಲೆ ತಾಲ್ಲೂಕು 2010 ou ci ned 

ಸಂ ನಾ ೯ ಸ್ಥಿರಮಟ್ಟದ ವ್ಯತ್ಯಾಸ 
ಏರಿಕೆ ಇಳಿಕೆ 

1 | ಬೀದರ್‌ |ಣರಾದ್‌ 14.86 | 2498 ಹ 

2 | ಬೀದರ್‌ ಭಾಲ್ಲಿ 15.79] 2048 483 

3 | ಬೀದರ್‌ | ಬಸವಕಲ್ಲಾಣ 13.04| 15.51 24 

4 | ಬೀದರ್‌ [ಫಾದರ್‌ 948 | 1533 ರ 

5 | ಬೀದರ್‌ ಹುಮನಾಬಾದ್‌ 9.67 | 18.54 28 


ಕರ್ನಾಟಕ ಅಂತರ್ಜಲ (ಕುಡಿಯುವ ನೀರಿನ ಮೂಲಗಳ ಸಂರಕ್ಷಣೆಗಾಗಿ 
ನಿಯಂತ್ರಣ) ಅಧಿನಿಯಮ, 1999 ಅಧ್ಯಾಯ 2 ಸಾರ್ವಜನಿಕ ಕುಡಿಯುವ 
ನೀರಿನ ಮೂಲಗಳಿಗೆ ಸಂರಕ್ಷಣಾ ಕ್ರಮಗಳು ಅಡಿ ಸೆಕ್ಷನ್‌ 4 ರಲ್ಲಿ ಈ 
ಕೆಳಕಂಡಂತೆ ಉಲ್ಲೇಖಿಸಲಾಗಿದೆ. 


“ ಯುಕ್ತ ಪ್ರಾಧಿಕಾರವು, ತಾಂತ್ರಿಕ ಅಧಿಕಾರಿಯ ಸಲಹೆ ಮೇರೆಗೆ ಮತ್ತು 
ಮಳೆಯ ಪ್ರಮಾಣ ಮತ್ತು ರೀತಿಯನ್ನು ಹಾಗೂ ಸಂಭಂದಪಟ್ಟ ಇತರ 


ಈ 


ಯಾವುಡೇ ಅಂಶವನ್ನು 
ವ್ಯಾಪ್ತಿಯುಳ್ಳ ಯಾವುದೇ 
ನೀರಿನ ಮೂಲಗಳ 
ಸಂಭವವಿದೆಯೆಂದು ಅಭಿಪಾ 


ಗಮನದಲ್ಲಿಟ್ಟುಕೊಂಡ್ಲು ಅಧಿಕಾರ 
ಪ್ರದೇಶದಲ್ಲಿ ಸಾರ್ವಜನಿಕ ಕುಡಿಯುವ 
ಪ್ರತಿಕೂಲ ಪರಿಣಾಮವುಂಟಾಗುವ 
ಪಟ್ಟರೆ, ಅದು ಆದೇಶ ಹೊರಡಿಸುವ 


ಮೂಲಕ, ಆದೇಶದಲ್ಲಿ ನಿರ್ದಿಷ se. ek ಅಂತ ಅವಧಿಗೆ, 
ಆದರೆ ಒಂದು ಬಾರಿಗೆ ಒಂದು ವರ್ಷವನ್ನು ಮೀರದಂತೆ, ಆ 
ಪ್ರದೇಶವನ್ನು ನೀರಿನ ಕೊರತೆಯಿರುವ ಪ್ರದೇಶವೆಂಬುದಾಗಿ 
ಘೋಷಿಸಬಹುದು” 


ಅದರಂತೆ, ಬೀದರ್‌ ಜಿಲ್ಲೆಯಲ್ಲಿ ಕುಸಿಯುತ್ತಿರುವ ಅಂತರ್ಜಲ ಮಟ್ಟವನ್ನು 
Ur ಮುಂಬರುವ ದಿನಗಳಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ 

ಕುಸಿಯುವುದನ್ನು ತಡೆಯಲು ಜಿಲ್ಲಾಧಿಕಾರಿಗಳು, ಬೀದರ್‌ ಜಿಲ್ಲೆ ಇವರು 
ದಿನಾಂಕಃ15.02.2020ರ ನಡವಳಿಯಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಸತತವಾಗಿ 3 


ವರ್ಷಗಳಿಂದ ಬರ ಪರಿಸ್ಸಿ ಸ್ಥಿತಿಯಿಂದ ಮತ್ತು 2019-20ನೇ ಸಾಲಿನ ಮಂಗಾರು 
ಮತ್ತು ಹಿಂಗಾರು ಹಂಗಾಮುಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೆ 


ಜಿಲ್ಲೆಯ ಅಣೆಕಟ್ಟು, ಕೆರೆಕಟ್ಟು ಹಾಗೂ ಬಾವಿಗಳಲ್ಲಿ ನೀರಿನ ಮಟ್ಟ ಕುಸಿತವು 
ತೀವ್ರವಾಗಿರುವ ಮತ್ತು ಗಣನೀಯವಾಗಿ ಅಂತರ್ಜಲ ನೀರಿನ ಮಟ್ಟವು ಸಹ 
ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಜನ ಜಾನುವಾರುಗಳ 
ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗುವುದನ್ನು ನಿವಾರಿಸಲು 
ಜಿಲ್ಲಾದ್ಯಂತ ಹೊಸ ಬೋರ್‌ವೆಲ್‌ಗಳನ್ನು ಕೊರೆಯುವುದನ್ನು ನಿಷೇಧಿಸಿ 
ಆದೇಶಿಸಿರುತ್ತಾರೆ ಹಾಗೂ ಹೊಸ ಕೊಳವೆ ಬಾವಿ ಕೊರೆಯುವುದು ಅತೀ 
ಅವಶ್ಯವಾದಲ್ಲಿ ಜಿಲ್ಲಾಡಳಿತದಿಂದ ಅನುಮತಿ ಪಡೆದು ಕೊರೆಯಲು 


ತಿಳಿಸಿರುತ್ತಾರೆ. 


ಬೀದರ್‌ ಜಿಲ್ಲೆಯಲ್ಲಿ ತೀವ್ರ ಕುಡಿಯುವ ನೀರಿನ ಸಮಸ್ಸೆ ಇರುವ ಪ್ರದೇ ಶಗಳಲ್ಲಿ 
ಕುಡಿಯುವ ನೀರಿಗಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಯಲು 
ಜಿಲ್ಲಾಡಳಿತದಿಂದ ಅನುಮತಿ ಪಡೆದು ಕೊರೆಯಬಹುದಾಗಿದೆ. 


ಆ |ಈ ಆದೇಶದಿಂದ `ಜಿಲ್ಲೆಯೆ| ಬೀದರ್‌ ಜಿಲ್ಲೆಯಲ್ಲಿ ಕುಸಿಯುತ್ತಿರುವ ಅಂತರ್ಜಲ ಮಟ್ಟವನ್ನು 'ಗಮನಿಸಿ 
ರೈತರು ಮತ್ತು ಜನ | ಮುಂಬರುವ ದಿನಗಳಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ 'ತುಸಿಯುವುದನ್ನು 
ಸಾಮಾನ್ಯರು ಪರದಾಡುವಂತೆ | ತಡೆಯಲು ಜಿಲ್ಲಾಧಿಕಾರಿಗಳು ಈ ಕಮ ಕೈಗೊಂಡಿರುತ್ತಾರೆ. 
ಮಾಡಿರುವುದು ಸರಿಯಾದ 
ಕ್ರಮವೇ; ಸರಿಯಿಲ್ಲದಿದ್ದರೆ ಈ 
ಆದೇಶ ಹೊರಡಿಸಿರುವ 
ಜಿಲ್ಲಾಧಿಕಾರಿಗಳ ವಿರುದ್ದ 
ಯಾವ ಕ್ರಮ 
ಕೈಗೊಳ್ಳಲಾಗುವುದು; 
ಕೈಗೊಳ್ಳದದ್ದಲ್ಲಿ. ಇದಕ್ಕೆ 


ಸರ್ಕಾರದ ನಿಲುವೇನು? 


ಸಂಖ್ಯೆ: ಎಂಐಡಿ 65 ಎಲ್‌ಎಕ್ಕೂ 2020 


he 


(ಜೆ.ಸಿ .ಮಾಧುಸ್ವಾ 
ಕಾನೂನು, ಸಂಸದೀಯ ದು ಮತ್ತು 
ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು. 


